tk. 4 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 


ದಿನಾ೦ಕ: 09-03-2021 ಪ್ರಶ್ನೆ ಸ೦ಖ್ಯೆ: 122(855) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಎನ್‌. ಅಪ್ಸಾಜಿಗೌಡ(ಸ್ಥಳೀಯ ಸಂಸ್ಥೆಗಳ ಕ್ಲೇತು) 
ಉತ್ತರ ನೀಡಬೇಕಾದ ದಿನಾ೦ಕ: 09-03-2021 

ಉತ್ತರಿಸುವ ಸಚಿವರು: ಸಹಕಾರ ಸಚಿವರು 


ವಿಷಯ: ಬಿವೇಶನ ವೀಡದೆ ವಂಚಿಸಿರುವ ಬಗ್ಗೆ 


(ಅ) ಬೆಂಗಳೂರು ನಗರದಲ್ಲಿ ಇಲ್ಲಿಯವರೆಗೆ ನೋಂದಾಯಿತಗೊಂಡು ಕಾರ್ಯ 
ನಿರ್ವಹಿಸುತ್ತಿರುವ ಗೃಹ ನಿರ್ಮಾಣ ಸಹಕಾರ ಸಂಘಗಳ ಸಂಖ್ಯೆ ಎಷ್ಟು; ಅವು ಯಾವುವು; 
(ಮಾಹಿತಿ ನೀಡುವುದು) 


(ಆ) ಇವುಗಳಲ್ಲಿ, ಅವ್ಯವಹಾರ ಮಾಡಿರುವ ಆರೋಪ ಹೊಂದಿರುವ ಕಲಂ 64ರಡಿ 
ವಿಚಾರಣೆ ನಡೆಯುತ್ತಿರುವ ಸಂಘಗಳ ಸಂಖ್ಯೆ ಎಷ್ಟು; 


(ಇ) ನ್ಯಾಷನಲ್‌ ಟೆಕ್ಲೋಲಾಜಿಕಲ್‌ ಇನಿಟ್ಕೂಷನ್ಸ್‌ ಹೌಸಿಂಗ್‌ ಕೋ-ಆಪರೇಟಿವ್‌ ಸೊಸೈಟಿ 
ಲಿಮಿಟೆಡ್‌, ಕುಮಾರ ಕೃಪ ವೆಸ್ಟ್‌, ಬೆಂಗಳೂರು ಈ ಸಂಘವನ್ನು ಯಾವಾಗ ನೋಂದಾವಣಿ 
ಮಾಡಲಾಗಿದೆ; ಇದರ ಉದ್ದೇಶಗಳೇನು; (ವಿವರವಾದ ಮಾಹಿತಿ ನೀಡುವುದು) 


(ಈ) ಈ ಸಂಘವು ಪ್ರಾರಂಭದಿಂದ ಇಲ್ಲಿಯವರೆಗೆ ಎಷ್ಟು ಬಡಾವಣೆಗಳನ್ನು ನಿರ್ಮಾಣ 
ಮಾಡಿದೆ; ಎಷ್ಟು ಜನ ಸದಸ್ಯರಿಗೆ ಬಿವೇಶನ/ಮನೆ ಹಂಚಿಕೆ ಮಾಡಿದೆ; (ವಿವರವಾಗಿ 
ವರ್ಷವಾರು ಮಾಹಿತಿ ನೀಡುವುದು) 


(ಉ) ಸಂಘದ ಕೆಲವು ಸದಸ್ಯರಿಗೆ ನಿವೇಶನದ ಹಂಚಿಕೆ ಮಾಡಿ ನಂತರ ನಿವೇಶನ ವೀಡದೆ 
ವಂಚಿಸಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ ಯಾವ ಕಾಲಮಿತಿಯಲ್ಲಿ 
ಇವರಿಗೆ ನಾಯ ಒದಗಿಸಲಾಗುವುದು? 


